ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸಂಖ್ಯೆ: 1138 (1379) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ವಿಷಯ: ರಾಜ್ಯದ ನಗರಗಳಲ್ಲಿ ಅಂತರ್ಜಲದ ಮಟ್ಟ ಸುಧಾರಣೆ ಕುರಿತು 


(ಅ) ಕಳೆದ ಐದು ವರ್ಷಗಳಿಂದ ಕರ್ನಾಟಿಕ ನಗರ ವೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ಸಂಸ್ಥೆಯ ಕಾರ್ಯವ್ಯಾಪ್ಲಿ ಪ್ರದೇಶಗಳಲ್ಲಿ ಅಂರತ್ತಜಲ 
ಮಟ್ಟಿದ ಸುಧಾರಣೆಗೆ ತೆಗೆದುಕೊಂಡ ಕ್ರಮಗಳೇನು ; (ವಿವರ ನೀಡುವುದು) 


(ಆ) ಕಳೆದ ಐದು ವರ್ಷಗಳಿಂದ ಈ ಪ್ರದೇಶಗಳಲ್ಲಿ ಕರ್ನಾಟಿಕ ಅಂರತ್ತಜಲ ಕಾಯ್ದೆ 
1999ರಡಿಯ ಪ್ರಕಾರ ಯಾವುದೇ ಅಧಿಕೃತ ಪ್ರಾಧಿಕಾರದ ಅನುಮತಿ ಪಡೆಯದೆ 
ಅಂರತ್ತಜಲ ಉಪಯೋಗಿಸಿದವರ ವಿರುದ್ದ ದಾಖಲಿಸಲ್ಪಟ್ಟೆರುವ ಪ್ರಕರಣಗಳ 
ಸಂಖ್ಯೆ ಎಷ್ಟು ; ಎಷ್ಟು ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದೆ ; ಮತ್ತು ಎಷ್ಟು 
ಇಲಾಖೆಯಿಂದ ಕ್ರಮಕ್ಯೆಗೊಳ್ಳಲಾಗಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು ; (ಪ್ರಕರಣಗಳ 
ವಿವರ ನೀಡುವುದು) 


(ಇ) ಅನಧಿಕೃತ ಬಡಾವಣೆಗಳ ನಿರ್ಮಾಣದಿಂದ ಉದ್ಭವಿಸಿರುವ ಅವೈಜ್ಞಾನಿಕ ಬೀರು 
ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಯುಳ್ಳ ಬಡಾವಣೆಗಳ ವಿರುದ್ದ 
ಇಲಾಖೆಯಿಂದ ಕೈಗೊಂಡ ಕ್ರಮಗಳೇನು; (ಸಂಪೂರ್ಣ ವಿವರ ನೀಡುವುದು) 


(ಈ) ಅಧಿಕೃತ/ಅನಧಿಕೃತ ಕಾರ್ಬ್ಯಾನೆಗಳಿಂದ ಹೊರಬರುವ ಮಲೀನ ನೀರನ್ನು 
ಸಮರ್ಪಕವಾಗಿ ಸಂಸ್ಕರಿಸದೇ ಅಕ್ಕಪಕ್ಕದ ಕೂಳ್ಳ/ಹಳ್ಳಗಳಿಗೆ ಅನಧಿಕೃತವಾಗಿ 
ಹರಿಯಬಿಡುವವರ ವಿರುದ್ದ ಇಲಾಖೆಯಿಂದ ಕೈಗೊಳ್ಳಲಾದ ಕ್ರಮವೇ ನು ? 
(ಸಂಪೂರ್ಣ ವಿವರ ನೀಡುವುದು) 


